ಕರ್ನೂಟಿಕ ವಿಧಾನ ಪರಿಷತು 


1'ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು 

3. ಉತ್ತರಿಸಬೇಕಾದ ದಿನಾಂಕ 

4. ಉತ್ತರಿಸುವ ಸಚಿವರು 


716 
ಶ್ರೀ ಕೆ.ಟಿ.ಶ್ರೀಕಂಠೇಗೌಡ 


: 2೭2.02೭.2022 
: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿಹಾಗೂ ಸಕ್ಕರೆ ಸಚಿವರು 


ತ್ರೆ. ಪ್ರಶ್ನೆ ಉತ್ತರ 

ಸಂ 

(ಅ) | ಮೈಸೂರು ಸಕ್ಕರೆ ಕಂಪನಿಯ | ಮಂಡ್ಯದ ಮೈಸೂರು ಸಕದ ಕಾರ್ನಾನೆಯು ದುಡಿಯುವ ಬಂಡವಾಾವ 
ಯಾವ ವರ್ಷದಿಂದ ಕಬ್ಬು| ಕೊರತೆಯಿಂದ 2019- 20ನೇ ಹೆಂಗಾಮಿನಿಂದ ಸ್ಥಗಿತಗೊಂಡಿರುತ್ತದೆ. 
ಅರೆಯುವುದನ್ನು ಸ್ಥಗಿತಗೊಳಿಸಿದೆ; ಗ 

(ಆ): | ಈ ಕಾರಾನೆ | ದಿ ಮೈಸೂರು ಮಗರ್‌ ಕಂಪನಿ ಲಿ, ಮಂಡ್ಯ ಈ ಕಾರ್ಬಾನೆಯಲ್ಲಿ 2019- 

| ಸುಗಿತಗೊಂಡಿರುವುದರಿಂದ 20ನೇ ಹಂಗಾಮಿನಿಂದ್ಲ ಕಬ್ಬು ``  ಅರೆಯುವಿಕೆಯನ್ನು 

ತ ಮಂಡ್ಯ ಜಿಲ್ಲೆಯ ಕಬ್ಬು | ಸ್ಥಗಿತಗೊಳೆಿಪಿರುವುದರಿಂದ, ಕ ಬೆಳೆದ ರೈತರಿಗೆ ಉಂಟಾಗಬಹುದಾದ 
ಬೆಳೆಗಾರರಿಗ ಸಂಕಪ್ಪ ನಷ್ಟವನ್ನು ತಪ್ಪಿಸುವುದಕ್ಕಾಗ: ಈ ' ಕಾರ್ಬಾನೆಯ': ಕಬ್ಬು ಮೀಸಲು 
'ಬದುಲಾಗಿರುವುದು ಸರ್ಕಾರದೆ | ಕ್ಷೇತ್ರದಲ್ಲಿ: ಬೆಳೆದ ಅಂದಾಜು'.100 ಲಕ್ಷ ಮಟನ್‌ ಕಬ್ಬನ್ನು ಮಂಡ್ಯ 


ಗಮನಕ್ಕೆ ಬಂದಿದೆಯೇ; 


7% 


"ಮಂಡ್ಯ 


ಜಿಲ್ಲೆಯಲ್ಲಿರುವ ಉಳಿದ 05'.ಸಕ್ಕರೆ ಕಾರ್ಯಾನೆಗಳಿಗೆ ಹಂಚಿಕೆ ಮಾಡಿ 
ಸರ್ಕಾರದ' ಆದೇಶ ಸಂಖ್ಯೆ ಸ 24) .ಸಿಓಪಎಫ್‌ 2021 ದಿನಾಂಕ: 
18.09.2021ರಲ್ಲಿ ಆದೇಶಿಸಲಾಗಿಜೆ.' ದಿ ಮೈಸೂರು ಪುಗರ್‌ ಕಂಪನಿ ಲಿ 
_" ಈ ಕಾರ್ಯಾನೆಯೆಲ್ಲಿ ಪಬ್ಬು ಅರೆಯುವ ಕಾರ್ಯವನ್ನು 
ಪ್ರಾರಲಬಿಸುವವದೆಗೆ ಮಾತ್ರ ಈ:ಆದೇಶವು ಜಾರಿಯಲ್ಲಿರುತ್ತದೆ. 


ಇತ್ತೀಚೆಗೆ 


ಈ ಕಾರ್ಬಾನೆ ಆರರಿದದ ಬಗ್ಗೆ 
ಮುಖಿಮಂತ್ರಿಗಳ 
ಅಧ್ಯಕ್ಷತೆಯಲ್ಲಿ ಮಂಡಿ; ಜಿಲ್ಲೆಯ 
ಜನಪ್ರತಿನಿಧಿಗಳು ' ಹಾಗೂ ರೈತ 
ಮುಖಂಡರೊಂದಿಗೆ. 


:ಪುನಶ್ನೇತನಗೊಳಿಸುವ ಕುರಿತು." [} : ಬಿಪಾಂಕೆ:18.10.2021ರ೦ದು 
ಜರುಗಿಸಲಾಗಿರುತ್ತದೆ: 


"ನಡೆದ, ಸದರಿ ಸಭೆಯಲ್ಲಿ 


| ಸಭೆಯ ತೀರ್ಮಾನ.ಬನು: (ಜಲ 
' ನೀಡುವುದು) : 


ದಿ .ಮೈಮುಗರ್‌ ಕೆಂಪಿ ಲಿಖಿಟಿಡ್‌ 'ಮಂಡ್ಯ- ಈ ಕಾರ್ನಾನೆಯ 
ಮಾನ್ಯ 
ಮುಖ್ಯಮಂತ್ರಿಗಳ ಅಧ್ಯಕತೆಯಲ್ಲಿ ಸಭೆಯನ್ನು 
; ಕೆಳಕಂಡ 'ತೀರ್ಮಾನಗಳಿನ್ನು ಕೈಗೊಳ್ಳಲಾಗಿದೆ 

1. ವಲ್‌.ಆರ್‌.ಓ.ಟಿ. ಆಧಾರದ ಮೇಟೆ ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು 


ಖಾಸಗಿಯವರಿಗೆ ಗುತ್ತಿಗೆ; ನೀಡುವ ಸಂಬಂಧ ಈ: ಹಿ೦ದೆ ಆಗಿರುವ ಸಚಿವ |. 


ಸಂಪುಟದ ನಿರ್ಣಯಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಸರ್ಕಾರಿ 
- ಸ್ಥಾಮ್ಯದಲ್ಲಿ ನಡೆಸಲು ; "ಅನುಕೂಲವಾಗುವಂತೆ ನುರಿತ ತಾಂತ್ರಿಕ 
ಸಮಿತಿಯಿಂದ ವರದಿಯಸ್ಸು ಪಡೆದು," ಉನ್ನತ. ಅಧಿಕಾರಿ `ಹಾಗೂ 
, ತಾಂತ್ರಿಕ ಸಿಬ್ಬಂದಿ ಹಾಗೂ ನುರಿತ ಆರ್ಥಿಕ ಸಲಹೆಗಾರರನ್ನು ನೇಮಿಸಿ 
ಮುಂದಿನ ಸಚಿವ. ಸದಿಪುಟಧ ನಿರ್ಣಯಕ್ಕೆ: ತಂದು ಪ್ರಾರಂಭಿಸುವುದು. 
. ಕಾರ್ಬಾನೆಯ ಯಂತ್ರೋಪಕರಣಗಳನ್ನು . ದುರಸಿ ನಕರಣಗೊಳಿಸಲು 
ತುರ್ತು ಅಗತ್ಯವಿರುವ ಹಧಿಪಯ್ಮ ಸರ್ಕರದಿಲದ 
ಬಿಡುಗಡೆಗೊಳಿಸುವುದು. pl 


[807 


3. ಕಾರ್ಬಾನೆಯ ಆಸ್ತಿಯು ಬೆಲೆ SN ಇದರ ಹಟದ ಮೇಲೆ 


ಬಂಡವಾಳ ಪಡದು ನಡೆಸಬಹುದೇ.ಎಂಬ ಬಗ್ಗೆ ಪರಿಶೀಲಿಸುವುದು: 


4. ಈ ಹಿಂದೆ ಆಗಿರ್ಬುಪ್ಪ ಲೋಪದೋಷಗಳನ್ನು ಗುರುತಿಸಿ ಸರಿಪಡಿಸಿಕೊಂಡು 


2 ಪರ್ಷಗಳ ಅವಧಿಗೆ" "ಪ್ರಾಯೋಗಿಕವಾಗಿ ಸರ್ಕಾರಿ ಸಾ ಮ್ಯದಲ್ಲಿ 
'ಪಡೆಸುವ ಬಗ್ಗೆ 03.ತಿಲಗಳೊಳಗಾಗಿ ತಾಂತಿಕ ವರದಿಯನ್ನು ಪಡೆದು 
ಸಚಿವ ಸಂಪುಟದಲ್ಲಿ ಮಂಡಿಸಿ, ಕಾರ್ಬಾನೆಯನ್ನು ಪ್ರಾರಂಭ ಮಾಡಲು 
ತೀರ್ಮಾನಿಸುವುದು. 


ಸ 


ಸ 


RN 


ಈ ಕಾರ್ಬಾನೆಯನ್ನು 
ಸ್ವಾಮ್ಯದಲ್ಲೇ 


ಸರ್ಕಾರಿ 


ಆರಂಭಿಸಲು 


ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ವಿವರ ನೀಡುವುದು) 


ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ನೇತನಗೊಳಿಸಲು ಈ ಕಳೆಕಂಡ 

ಕ್ರಮಗಳನ್ನು ಕೈಗೂಳ್ಳಲಾಗಿದೆ. 

1. ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸುವ 
ಸಂಬಂಧ ವರದಿಯನ್ನು ಪಡೆಯಲು: ಸರ್ಕಾರದ ಆದೇಶ ಸಂಖ್ಯೆ: ಸಿಐ 
334 ಸಿಓಎಫ್‌ 2021 ದಿನಾಂಕ:03.12.2021ರಲ್ಲಿ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯನ್ನು 
ರಚಿಸಿ ಆದೇಶಿಸಲಾಗಿದೆ. 

2. ಮೈಸೂರು ಸಕ್ಕರೆ ಕಾರ್ಯಾನೆಯನ್ನು ಪುನಶ್ಚೇತನಗೊಳಿಸುವ ಸಂಬಂಧ 
ಆಡಳಿತ, ಹಣಕಾಸು ಮತ್ತು ತಾಂತ್ರಿಕ ವಿಷಯಗಳಲ್ಲಿ ವರದಿಯನ್ನು 
ಪಡೆಯಲು ಮತ್ತು ೦pration and maintain (ಓ ಅಂಡ್‌ ಎಂ) ಆಧಾರದ 
ಮೇಲೆ ಕಾರಾನೆಯನ್ನು ನಡೆಸುವ ಕುರಿತು ಟೆಂಡರ್‌ ಡಾಕ್ಯುಮೆಂಟ್‌ 
ಅನ್ನು ಸಿದ್ದ್ಧಪಡಿಸುವುದಕ್ಕಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999 ಮತ್ತು ವಿಯಮಗಳು 2000ರಡಿಯಲ್ಲಿ 
14 ದಿನಗಳ ಅಲ್ಪಾವಧಿ ಟೆಂಡರ್‌ ಕರೆದು ಕನ್ನಲೈೆಮ್ಬಿ ಸೇವೆಯನ್ನು 
ಪಡ್ಗೆಯಲೆ ಆದೇಶ ಸಂಖ್ಯೆ: ಸಿಐ 326 ಸಿಓಎಫ್‌ 20214; ದಿನಾಂಕ: 
02.12.2021ರಲ್ಲಿ ಸರ್ಕಾರದ ನುಮತಿಯನ್ನು ನೀಡಲಾಗಿರುತ್ತದೆ. . 

3 ಆದರಂತೆ, ಬಿ ಮೈಸೂರ್ಗ "ಖಿ, ಗರ್‌ ಕಂಪನಿ ಮಂಡ್ಯ ಇವರ ಅಲ್ಕಾ ವಧಿ 

K ಟೆಂಡರ್‌ ಪ್ರಕಟಣೆ ಸಂಭ: 

31.12.2021ರಂದು 14. ದಿನಗಳ: ಅಲ್ಸಾವಧಿ. ಟೆಂಡರ್‌ ಅನ್ನು 

ಲಹ್ಮಾನಿಸಲಾಗಿತ್ತು: ಆದರೆ ಈ ಟಿಂಡರ್‌ ಪ್ರಕ್ರಿಯೆಯಲ್ಲಿ ಯ್ಯಾಪುದೇ 
ಬಿಡ್ಗು ಗಳು ಸ್ಪೀಕೃತಗೊರಿಡಿರುಪುದಲ್ಲ , 

ಮ್ತು ಟೆಂಡರ್‌ ಆಹ್ಮಾನಿಸೆಮಿ 'ಸಮಯಧ ಅಭಾಘವಿರುವುದರಿಂದ 

ಸಕ್ಕರೆ “ಉದ್ದಿಮೆಗಳಿಗೆ ತಾಂತ್ರಿಕ 'ವರದಿಯನ್ನು ತಯಾರೆಸುವ' ಕನ್ನಲ್ಗನ್ನಿ 


"ಸಂಸ್ಥೆಗಳಿಂದ. , ಷೇವೆಯನ್ನು ''ಪಡೆಯಲು "- `ಕರ್ನಾಟಕ ಸಾರ್ವಜನಿಕ 


ಸದರಿ ಪ್ರಸ್ತಾವನೆಯು ಪ್ರಸ್ತುತ" ಆರ್ಥಿಕ | ಸೆಲಾಚಿಯ 


MSCO/ACICFO/147/2021-22 ದಿನಾಂಕ: : 


ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ: 1992 ಠಡಿಯಲ್ಲಿ 4೬ ವಿನಾಯಿತಿ 
ನೀಡುವಂತೆ ಮುಖ್ಯ ಹಣಕಾಸು ಅಧಿಕಾರಿ, ಬ ಮೈಸೂರು ಮುಗರ್‌: ಕಂಪನಿ | 
|. ಮಂಡ್ಯ ಇವರು ದಿನಾಂಕ: 03.02. 2022ಧಂಿದು ಸರ್ಕಾರಕ್ಕ್‌ ಪ್ರಸ್ತಾವನೆಯನ್ನು 
; ಸಲ್ಲಿ ಸಿರುತ್ತಾರೆ.. 

| ಪರಿಶೀಲಿನೆಯಲ್ಲಿರುತ್ತದೆ. 4 


RN 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು : 


{ 


